ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 567 

ಸದಸ್ಯರ ಹೆಸರು : ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸುವ ಸಚಿವರು : ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಸಚಿವರು. 

ಉತ್ತರಿಸುವ ದಿನಾಂಕ : 17.12.2021. 


ಪ್ರಶ್ನೆ ತ್ರ 
ರಾಜ್ಯದಲ್ಲಿ ಕಾಫಿ ಬೆಳೆಯನ್ನು ಬೆಳೆ ವಿಮಾ!ಕಾಫಿ ಬೆಳೆಯು ಒಂದು ವಾಣಿಜ್ಯ ಬೆಳೆಯಾಗಿದ್ದು, ಈ ಬೆಳೆಗಾಗಿ 
ಯೋಜನೆಯ ವ್ಯಾಪ್ತಿಗೆ ಒಳಪಡಿಸಲಾಗಿದೆಯೇ:; ಪ್ರತ್ಯೇಕ ಕಾಫಿ ಮಂಡಳಿಯನ್ನು ಕೇಂದ್ರ ಸರ್ಕಾರದ ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆಯಡಿ ಸ್ಥಾಪಿಸಲಾಗಿರುತ್ತದೆ. ಈ ಹಿಂದೆ ಕಾಫಿ 
ಮಂಡಳಿ ವತಿಯಿಂದ ಕಾಫಿ ಬೆಳೆಗೆ ಮೆಳೆ ವಿಮಾ ಯೋಜನೆಯು 
(Rainfall Insurance Scheme) ಜಾರಿಯಲಿದ್ದು, ಲಭ್ಯ 
ಮಾಹಿತಿಯ ಪ್ರಕಾರ ಪ್ರಸ್ತುತ ರಾಜ್ಯದಲ್ಲಿ ಕಾಫಿ ಬೆಳೆಯನ್ನು ಬೆ 
ವಿಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡಿಸಿರುವುದಿಲ್ಲ. 

ಇದುವರೆಗೆ ಒಳಪಡಿಸದಿದ್ದಲ್ಲಿ, ಅದಕ್ಕೆ ಕಾರಣಗಳೇನು; |ಕಾಫಿ ಮಂಡಳಿಯು ಕೇಂದ್ರ ಸರ್ಕಾರದ ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು, ಈ ವಿಷಯವು ಕಾಫಿ ಮಂಡಳಿಗೆ 
ಸೇರಿದ ವಿಷಯವಾಗಿರುತ್ತದೆ. 


3 


ನಿರಂತರ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿರುವ ಕಾಫಿ 
ಬೆಳೆಯನ್ನು ಸರ್ಕಾರ ಈ ಕೂಡಲೇ ಬೆಳೆ ವಿಮಾ 
ಯೋಜನೆಯ ವ್ಯಾಪ್ತಿಗೆೈಳಪಡಿಸಲು ಸೂಕ್ತ ಕ್ರಮ 
ಕೈಗೊಳ್ಳುವುದೇ? 

HORTI 531 HGM2021 


ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


